ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2079 
ಸದಸ್ಯರ ಹೆಸರು ಶ್ರೀ ಡಾ॥ ಚಂದ್ರಶೇಖರ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 24.03.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ತ್ರ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಉತ್ತರ 
ಸಂ 
ಅ | ಕಲ್ಯಾಣ ಕರ್ನಾಟಕ ಭಾಗದ ರೈತರು [2020-21 ನೇ ಸಾಲಿನ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕದ 
ಅತಿವೃಷ್ಠಿಯಿಂದ ತೊಂದರೆಗೀಡಾಗಿದ್ದು, ಆ] ಕೆಳಕಂಡ ಜಿಲ್ಲೆಗಳಲ್ಲಿನ ತಾಲ್ಲೂಕುಗಳು ಭಾಧಿತವಾಗಿರುತ್ತದೆ. 
ಭಾಗದಲ್ಲಿ ಅತಿವೃಷ್ಟಿಯಿಂದ ಜಿಲ್ಲೆ ತಾಲ್ಲೂಸುಗಳು 
ಹಾನಿಗೊಳಗಾದ ಕ್ಷೇತ್ರಗಳ ಸಂಖ್ಯೆ ಎಷ್ಟು; ಠಾಯಜನನು 7 
w iis ಕೊಪ್ಮಳ 7 
ಯಾದಗಿರಿ 6 
ಕಲಬುರಗಿ 11 
ಬೀದರ್‌ 8 
ಬಳ್ಳಾರಿ 11 
ಒಟ್ಟು 50 
ಆ | ಎಷ್ಟು ಜನ ರೈತರಿಗೆ ಪರಿಹಾರ ನೀಡಲಾಗಿದೆ; | ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ ಕೇಂದ್ರ ಸರ್ಕಾರದ 
ಪರಿಹಾರ ನೀಡದೆ ಇರುವ ರೈತರ ಸಂಖ್ಯ | SDRF / NDRF ಮಾರ್ಗಸೂಚಿ ಅನ್ನಯ ಗರಿಷ್ಠ ಎರಡು ಹೆಕ್ಟೇರ್‌ ಗೆ 
ಮತ್ತು ಮೊತ್ತ ಎಷ್ಟು: ಸೀಮಿತಗೊಳಿಸಿ ಇನ್‌ಪುಟ್‌ ಸಬ್ಬಿಡಿಯನ್ನು ಪರಿಹಾರ 
4 § ತಂತ್ರಾಂಶದ ಮೂಲಕ ಕೆಲ್ಯಾಣ ಕರ್ನಾಟಕದ ಕೆಳಕಂಡ ಜಿಲ್ಲೆಗಳ 
ರ್ರೈತರ ಬ್ಯಾಂಕ್‌ ಖಾತೆಗೆ ಜಮೆ ಮಾಡಲಾಗಿರುತ್ತದೆ. 
ಜಿಲ್ಲೆ ಫಲಾನುಭವಿಗಳ | ಪಾವತಿಸಿರುವ ಬಾಕಿ ಪಾವತಿಸ 
ಸಂಖ್ಯೆ ಇನ್‌ಪುಟ್‌ | ಬೇಕಿರುವರೈತರ 
ಸಬ್ಬಿಡಿ ಮೊತ್ತ ಸಂಖ್ಯೆ 
2 (ರೂ ಲಕ್ಷಗಳಲ್ಲಿ) 
ರಾಯಚೊರು 36,552 2345 2842 
ಕೊಪ್ಪಳ 8,086 432.38 1067 
ಯಾದಗಿರಿ 53,393 3325.71 1286 
ಕಲಬುರಗಿ 193,826 13396.13 3997 
ಬೀದರ್‌ 1,30,581 7904.88 7671 
ಬಳ್ಳಾರಿ 11,454 769.27 382 
ಇ |ಉಳಿದ್ದ ಪರಿಹಾರ ಹಣವನ್ನು ಯಾವ| ೂಲ್ಲಾಡಳಿತವು ಪರಿಹಾರ ತಂತ್ರಾಂಶದಲ್ಲಿ ಮಾಹಿತಿಯನ್ನು 
ಕಾಲಮಿತಿಯಲ್ಲಿ ಬಿಡುಗಡೆ | ನಮೂದು ಮಾಡಿರುವ ಅನುಸಾರ ಹಂತ ಹಂತವಾಗಿ 
ಮಾಡಲಾಗುತ್ತದೆ ; ವಿಯಮಾನುಸಾರ ಅರ್ಹ ರೈತರಿಗೆ ಇನ್‌ಪುಟ್‌ ಸಬ್ಸಿಡಿ 
ಈ | ಇದಕ್ಕಾಗಿ ಸರ್ಕಾರ ತೆಗೆದುಕೊಂಡ | ಫಪಾವತಿಸಲಾಗುತಿದೆ. 
ಪ್ರಮಗಳೇನು? (ಅಂಕಿ ಸಂಖ್ಯೆಯೊಂದಿಗೆ ಈ 
ಮಾಹಿತಿ ನೀಡುವುದು) ಲ್‌ 


ಕಂಇ 140 ಟಎನ್‌ಆರ್‌ 2021 


¥ 
ps 
ಈ ಮ್‌ 


ಕಂದಾಯ ಸಚಿವರು 


